ಕರ್ನಾಟಕ ವಿಧಾನಸಭೆ 
(15ನೇ ವಿಧಾನಸಭೆ) 
ಹನ್ನೆರಡನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟಿ 


ಮಂಗಳವಾರ, ದಿನಾಂಕ 15ನೇ ಮಾರ್ಚ್‌, 2022 
(ಸಮಯ: ಬೆಳಿಗ್ಗೆ 11.00 ಗಂಟೆಗೆ) 


ಅ) ಸದನದಲ್ಲಿ ಉತ್ತರಿಸುವ ಪಶ್ನೆಗಳು 
ಆ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು 


2. ವರದಿಯನ್ನೊಪ್ಪಿಸುವುದು 


ಶ್ರೀ ಸಾ.ರಾ. ಮಹೇಶ್‌ (ಮಾನ್ಯ ಅಧ್ಯಕ್ಷರು, ಸಭೆಯ ಮುಂದಿಡಲಾದ ಕಾಗದ ಪತ್ರಗಳ ಸಮಿತಿ) 
ಅವರು ಕರ್ನಾಟಕ ವಿಧಾನ ಮಂಡಲದ ಸಭೆಯ ಮುಂದಿಡಲಾದ ಕಾಗದ ಪತ್ರಗಳ ಸಮಿತಿಯ 
2020-2021ನೇ ಸಾಲಿನ ಮೂವತ್ತೇಳನೇ ವರದಿಯನ್ನೊಪ್ಪಿಸುವುದು. 


3. ವಿತ್ತೀಯ ಕಾರ್ಯಕಲಾಪಗಳು 


ಅ) 2022-23ನೇ ಸಾಲಿನ ಆಯವ್ಯಯ ಅಂದಾಜುಗಳ ಮೇಲೆ ಸಾಮಾನ್ಯ ಚರ್ಚೆ (ಏಳನೇ ದಿನ) 
ಹಾಗೂ ಸರ್ಕಾರದ ಉತ್ತರ. 
ಆ) 2022-23ನೇ ಸಾಲಿನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮಂಡನೆ 


ಹದಿನಾರನೇ ಫ 
ಹದಿನಾರನೇ ಇ 


ಅಭಿಯಾಚನೆ | ್ಭಯ್ಟಾಚನೆಯ ಹೆಸರು ಮಂಡಿಸುವ ಸಚಿವರು 
ಸಂಖ್ಯೆ 
03 ಆರ್ಥಿಕ 
ಸಿಬಂದಿ ಮತು ಆಡಳಿತ ಮಾನ, ಮುಖ್ಯಮಂತಿಗಳು 
04 ಬ 5 ವ್ರ fo) Re 
ಸುಧಾರಣೆ 
2] ಜಲಸಂಪನ್ಮೂಲ ಮಾನ್ಯ ಜಲ ಸಂಪನ್ಮೂಲ ಸಚಿವರು 
ವ ಗಾಮೀಣಾಭಿವೃದ್ದಿ ಮತ್ತು | ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು 
ಪಂಚಾಯತ್‌ ರಾಜ್‌ ಪಂಚಾಯತ್‌ ರಾಜ್‌ ಸಚಿವರು 
14 ಕಂದಾಯ ಮಾನ್ಯ ಕಂದಾಯ ಸಚಿವರು 
ವ ವಾ 
06 ಮೂಲಭೂತ ಸ್‌ಕರ್ಯ' | ಮ್ಹಾನ್ನ ವಸತಿ ಮತು ಮೂಲಸೌಲಕ 
ಅಭಿವದಿ ರಿ ಸ ರಿ 
ಲ೪ ಅಭಬಿವದ್ಲಿ ಸಚಿವರು 
16 ವಸತಿ ಲ"ಧ 
Fs) 
08 ಅರೇ ಮಾನ, ಅರಣ, ಹಾಗೂ ಆಹಾರ, 
ಮತು ಪರಿಸರ ಠಿ ಫ 
ವ ನಾಗರಿಕ ಸರಬರಾಜು ಮತ್ತು 
ES ಗ್ರಾಹಕರ ವ್ಯವಹಾರಗಳ ಸಚಿವರು 
ಸರಬರಾಜು ರಿ 


ot, 


ಪಶು ಸಂಗೋಪನೆ ಮತ್ತು 


ಮಾನ್ಯ ಮೀನುಗಾರಿಕೆ, ಬಂದರು 


ವಿಜ್ಞಾನ ಮತ್ತು ತಂತ್ರಜ್ಞಾನ 


02 ಮತು ಒಳನಾಡು ಜಲಸಾರಿಗೆ 
ಮೀನುಗಾರಿಕೆ ಫಾ 
ಸಂಸದೀಯ ಮಾನ್ಯ ಸಣ್ಣ ನೀರಾವರಿ ಹಾಗೂ 
28 ವ್ಯವಹಾರಗಳು ಮತ್ತು ಕಾನೂನು, ಸಂಸದೀಯ 
| ಶಾಸನ ರಚನೆ ವ್ಯವಹಾರಗಳು ಮತ್ತು ಶಾಸನ ರಚನೆ 
"7 ಕಾನೂನು ಸಚಿವರು 
05 ಒಳಾಡಳಿತ ಮತ್ತು ಸಾರಿಗೆ ಮಾನ್ಯ ಗೃಹ ಸಚಿವರು 
KA ಮಾನ್ಯ ಉನ್ನತ ಶಿಕ್ಷಣ ಮತ್ತು 
3 [i ಸಂಜ್ಞಾ ಮಾಹಿತಿ ತ೦ತಜ್ಞಾನ ಸಚಿವರು 
20 ಲೋಕೋಪಯೋಗಿ ಮಾನ್ಯ ಲೋಕೋಪಯೋಗಿ ಸಚಿವರು 
ಮಾನ್ಯ ಸಮಾಜ ಕಲ್ಯಾಣಿ ಹಾಗೂ 
10 ಸಮಾಜ ಕಲ್ಯಾಣಿ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಚಿವರು 
"'ಮಾನ್ನ ಬಹತ್‌ ಮತು ಮಧದ್ದೆಮ 
18 ವಾಣಿಜ್ಯ ಮತ್ತು ಕೈಗಾರಿಕೆ ಕೈಗಾರಿಕಾ ಸಚಿವರು ಮ ಶಿ 
ಕಾರ್ಮಿಕ ಮತು ¥ 
23 ಕೌಶಲ್ಯಾಭಿವೃದ್ಧಿ. | ಮಾನ್ಯ ಕಾರ್ಮಿಕ ಸಚಿವರು 
09 ಸಹಕಾರ ಮಾನ್ಯ ಸಹಕಾರ ಸಚಿವರು 
| 01 ಕೃಷಿ ಮತ್ತು ತೋಟಗಾರಿಕ ಮಾನ್ಯ ಕೃಷಿ ಸಚಿವರು 
19 ನಗರಾಭಿವೃದ್ಧಿ ಮಾನ್ಯ ನಗರಾಭಿವೃದ್ದಿ ಸಚಿವರು 
ಮಾನ, ಆರೋಗ್ಗ ಮತು ಕುಟುಂಬ 
22 ಮ ಗ ಕಲ್ಫಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
ರಿ ಸಚಿವರು 
ವಾತಾನಾಪರಾ್‌ವಮು ರೇಷ್ಮೆ ಯುವ ಸಬಲೀಕರಣ 
Ks ಮತ್ತು ಕ್ರೀಡಾ ಸಚಿವರು 
ಸೇವೆಗಳು ಸ 
[age ಮಾಸಾ 
ಶಿಕ್ಷಣ ಹಾಗೂ ಸಕಾಲ ಸಚಿವರು 
24 ಇಂಧನ ಮಾನ್ಯ ಇಂಧನ ಹಾಗೂ ಕನ್ನಡ 
25 ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಸಂಸ್ಕೃತಿ ಸಚಿವರು 
ಮಾನ್ನ ಗಣಿ ಮತು ಭೂ ವಿಜ್ಞಾನ, 
I ಮಖ ಮತ್ತುಮುತಳ ಗು ರದ 
ಅಭಿವೃದ್ಧಿ ಸಚಿವರು ಖ್‌ i ್ಯ % 
[ev 
ಮಾನ್ಯ ತೋಟಗಾರಿಕೆ ಹಾಗೂ 
6 ಯೋಜನೆ, ಸಾಂಖ್ಯಿಕ, ಯೋಜನೆ, ಕ್ರಾರ್ಯಕ್ರಮ 


ಸಂಯೋಜನೆ ಮತ್ತು ಸಾಂಖ್ಯಿಕ 
ಸಜೆವರು ಸಃ 


ಇ] 


[9 


2) 


D 


2) 


3) 


4) 


4. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ಪ್ಸದ 


ಜರೂರು ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ಟಾಮಿ, ಎಂ. ಕೃಷ್ಣಾ ರೆಡ್ಡಿ, ಸುರೇಶ್‌ಗೌಡ, ವೆಂಕಟರಾವ್‌ 


ನಾಡಗೌಡ, ಬಂಡೆಪ್ಪ ಖಾಶೆಂಪೂರ್‌ ಹಾಗೂ ಇತರರು - ರಾಜ್ಯದಲ್ಲಿ ನಡೆದ ಹಲವಾರು 
ಅಹಿತಕರ ಘಟನೆಗಳಿಂದ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ 
ಉಂಟಾಗಿದ್ದು, ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ಉಂಟಾಗಿರುವ ಬಗ್ಗೆ ಪ್ರಸ್ತಾಪಿಸಲು 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಶ್ರೀಯುತರುಗಳಾದ ಕೆ.ಎಸ್‌. ಲಿಂಗೇಶ್‌, ಹೆಚ್‌.ಕೆ. ಕುಮಾರಸ್ವಾಮಿ, ಎಂ.ಪಿ. ಕುಮಾರಸ್ಪಾಮಿ ಹಾಗೂ 
ಸಿ.ಎನ್‌. ಬಾಲಕೃಷ್ಣ ಇವರುಗಳು - ರಾಜ್ಯದಲ್ಲಿನ ವಿವಿಧ ಭಾಗಗಳಲ್ಲಿ ಕಾಡಾನೆಗಳು ಹಾಗೂ 
ಇತರೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಉಂಟಾಗಿರುವ ಸಮಸ್ಯೆ ಹಾಗೂ 
ಪರಿಹಾರೋಪಾಯಗಳ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ರ 


5. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಪಿ. ರಾಜೀವ್‌ ಅವರು - ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ಇಲಾಖೆಯಲ್ಲಿ ಖಾಲಿ ಇರುವ ಉಪ ನಿರ್ದೇಶಕರ ಹುದ್ದೆಯನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ 
ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸುನಿಲ್‌ ಬಿಳಿಯಾ ನಾಯ್ಕ ಅವರು - ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನೆಲೆಸಿರುವ ಮರಾಠಿ 
ಕುಂಬ್ರಿ ಸಮಾಜದವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಅಧ್ಯಯನ ನಡೆಸುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ರಾಮಲಿಂಗಾರೆಡ್ಡಿ ಅವರು - ಬೆಂಗಳೂರಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ 
ವ್ಯಾಪ್ತಿಯಲ್ಲಿನ ಬನಶಂಕರಿ ರುದಭೂಮಿಯಲ್ಲಿ ಶವ ಸಂಸ್ಕಾರ ಮಾಡುವ ಕಟ್ಟಡವು 
ಹಳೆಯದಾಗಿರುವುದರಿಂದ ಅದನ್ನು ಚಾಮರಾಜಪೇಟೆಯ ಟಿ.ಆರ್‌. ಮಿಲ್‌ 
ರುದ್ರಭೂಮಿಯಲ್ಲಿರುವ ಕಬ್ಬಿಣದ ಸ್ಟ್ಯಾಂಡಿನ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀ ಶಿವಾನಂದ ಎಸ್‌. ಪಾಟೀಲ ಅವರು - ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ 


ತಾಲ್ಲೂಕಿನಲ್ಲಿ ಹಾಯ್ದುಹೋಗಿರುವ ಹಡಗಲಿ-ಯಂಭತ್ನ್ಥಾಳ-ನೇಗಿನಾಳ- ಮುಳ್ಳಾಳ-ಸಾತಿಹಾಳ 
ಜಿಲ್ಲಾ ಮುಖ್ಯ ರಸೆ ಸೆಯಲ್ಲಿನ ಹಳ್ಳವು ಅಪಘಾತ ಸ್ಥಆವಾಗಿರುವುದರಿಂದ ಸದರಿ ಹಳ್ಳಕ್ಕೆ ಸೇತುವೆ 
ನಿರ್ಮಾಣ ಹ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ PER 


A 


೨) 


6) 


7) 


8) 


9) 


ss 


ಶ್ರೀ ಎಂ. ಅಶ್ತಿನ್‌ ಕುಮಾರ್‌ ಅವರು - ಟಿ. ನರಸೀಪುರ ವಿಧಾನಸಭಾ ಕ್ಷೇತದ ವ್ಯಾಪ್ತಿಯ 


ಬನ್ನೂರು ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿಯನ್ನು 
ತ್ವರಿತವಾಗಿ ಪೂರ್ಣಗೊಳಿಸಿ, ಸಾರ್ವಜನಿಕರ ಒಡಾಟಕ್ಕೆ ಮುಕ್ತಗೊಳಿಸುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಲಾಲಾಜಿ ಆರ್‌. ಮೆಂಡನ್‌ ಅವರು - ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ 
ಹೆದ್ದಾರಿಗಳಲ್ಲಿ ಸಾರಿಗೆ ವ್ಯವಸ್ಥೆಯ ನಿರ್ವಹಣೆ ಹಾಗೂ ಸುರಕ್ಷತೆಯ ದೃಷಿಯಿಂದ ಗೃಹ ರಕ್ಷಕ 
ದಳದ ಸಿಬ್ಬಂದಿಗಳನ್ನು ಪಾ ಪೊಲೀಸ್‌ ಸಿಬ್ಬಂದಿಗಳನ್ನು ನೇಮಕ ಮಾಡುವ ಬಗ್ಗೆ ಮಾನ್ಯ 
ಗೃಹ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಎನ್‌. ಮಹೇಶ್‌ ಅವರು - ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿರುವ ಕೊಳ್ಳೇಗಾಲ, 


ಯಳಂದೂರು ಹಾಗೂ ಹನೂರು ತಾಲ್ಲೂಕಿನ ಸಾರ್ವಜನಿಕರ ಅನುಕೂಲಕ್ಕಾಗಿ ಕೊಳ್ಳೇಗಾಲ 
ತಾಲ್ಲೂಕು ಕೇಂದದಲ್ಲಿ ಪ್ರಾದೇಶಿಕ ಸಾರಿಗೆ ಕಛೇರಿ ಉಪ ಕೇಂದ್ರವನ್ನು ತೆರೆಯುವ ಬಗ್ಗೆ ಮಾನ್ಯ 
ಸಾರಿಗೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕೃಷ್ಣ ಬೈರೇಗೌಡ ಅವರು - ಒಕ್ಕಲಿಗ ಸಮುದಾಯ ಅಭಿವೃದ್ದಿ ನಿಗಮದ ಕಾರ್ಯಕ್ರಮಗಳ 
ಚಟುವಟಿಕೆಗಳನ್ನು ಆರಂಭಿಸುವ ಬೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಜೆವರ ಗಮನ PN 


ಡಾ. ಕೆ. ಅನ್ನದಾನಿ ಅವರು - ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ 


ತಲಕಾಡು-ಶಿಂಷಾ ಹಾಗೂ ಮಂಡ್ಯ-ಮುತ್ತತ್ತಿ ರಸ್ತೆಗಳನ್ನು ಅಭಿವೃದ್ದಿಪಡಿಸುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


ಎಂ.ಕೆ.ವಿಶಾಲಾಕ್ಷಿ 
ಕಾರ್ಯದರ್ಶಿ(ಪು 


